ಕರ್ನಾಟಿಕ 


ವಿಧಾನ ಪರಿಷತ್ತು 


a 


1 “ಸದಸ್ಯರ ಹೆಸರು 


ಶ್ರೀ ವಿವೇಕ ವಸಂತರಾವ್‌ ಪಾಟೀಲ್‌ 


ಖಾತ್ರಿ ಯೋಜನೆಯಡಿ ಸಾಮದ್ತಿ ಬಿಲ್ಲನ್ನು ನಿಗದಿತ 


ಅವಧಿಯಲ್ಲಿ ಸಂದಾಯವಾಗದಿರುವುದರಿಂದ 
ಸಾಮದ್ರಿ ಆಭಾರಿತ ಕಾಮಗಾರಿಗಳನ್ನು 
ಅನುಷ್ಠಾನಗೊಳಿಸಲು ಸಾಧ್ಯವಾಗದಿರುವುದು 


ಸರ್ಕಾರದ ಗಮನಕ್ಕೆ ಬಂದಿದೆಯೇ: 


2. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 770 
3. ಉತ್ತರಿಸಬೇಕಾದ ದಿನಾಂಕ 17-09-2021 
3 ಪ್ರ ತ್ತರ 
ಪ, ಉ 
ಸಂ. ನಸ i 
ಅ) | ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಮಹಾತ್ಯ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಬಾತ್ರಿ 


ಯೋಜನೆಯಡಿ ಸಾಮಗ್ರಿ ಬಿಲ್ಲನ್ನು ನಿಗದಿತ ಅವಧಿಯಲ್ಲಿ 
ಸಂದಾಯ ಮಾಡದೆ ಇರುವುದರಿಂದ ಸಾಮಗ್ರಿ ಆಧಾರಿತ 
ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು ಸಾಧ್ಯವಾಗದೇ ಇರುವ 
ಪರಿಸ್ಥಿತಿಯು ಉಧ್ಧವಿಸುವುದಿಲ್ಲ. ಕಳೆದ ೫ ವರ್ಷಗಳಲ್ಲಿ ನರೇಗಾ 
ಯೋಜನೆಯಡಿ ಪಾವತಿಸಲಾದ ಸಾಮದ್ರಿ ಬುಲ್‌ ಮೊತ್ತ ಈ 
ಕೆಳಕಂಡಂತಿದೆ: 

ದಿನಾಂಕ13.09.2021ರಂತೆ 


ಕ್ತ ರೂ. ಕೋಟಿ 
ವರ್ಷ 
ಸಂ. ಗಳಲ್ಲಿ 
01 2019-20 1774.63 
02 2020-21 1528.51 
03 2021-22 788.77 
ಒಟ್ಟು 4091.91 


ಆ) 


ಬಂದಿದ್ದಲ್ಲಿ ಸಾಮದ್ರಿ ಬಿಲ್ಲನ್ನು ಸಂದಾಯ ಮಾಡಲು 
ಸರ್ಕಾರ ಕೈಗೊಂಡ ಕಮಗಳೇನು? 


ಜಿಲ್ಲಾ ಪಂಚಾಯತಿಗಳು ಸಲ್ಲಿಸುವ ಕಾಮಗಾರಿ ಪರಿಶೀಲನೆ ವರದಿ 
ಮತ್ತು ಅನುದಾನ ಬಿಡುಗಡೆ ಪ್ರಸ್ತಾವನೆಗಳನ್ನು' ಆಧರಿಸಿ ಸಾಮದ್ರಿ 
ಬಿಲ್‌ ಪಾವತಿಗೆ ಅನುದಾನ ಬಿಡುಗಡೆ ಮಾಡಲಾಗುತ್ತಿದೆ. 


ಸಂಖ್ಯೆ: ಗ್ರಾಅಪ 61(9) ಉಖಾಯೋ 2021 


